ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 02ನೇ ಮಾರ್ಜ್‌, 2020 


ಪೌಢ ಶಾಲೆಗಳ ಅರ್ಹ ಸಹ ಶಿಕ್ಷಕರಿಗೆ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರ ಹುದ್ದೆಗೆ ಬಡಿ ನೀಡುವ 
ಬಗ್ಗೆ 


ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಲೇತು):- 


35 (100) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಪ್ರೌಢ ಶಾಲೆಯಲ್ಲಿನ ಅರ್ಹ ಸಹ ಶಿಕ್ಷಕರಿಗೆ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರ ಹುದ್ದೆಗಳಿಗೆ 
ಮುಂಬಡ್ತಿ ನೀಡದಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ವೃಂದ ಬಲದ ಆಧಾರದಲ್ಲಿ ಶೇಕಡ 25 ರಷ್ಟು ಮುಂಬಡಿ ನೀಡಲಾಗಿದೆಯೆೇ; 
(ಇ) ನೀಡಿದ್ದಲ್ಲಿ ವಿಷಯವಾರು ಕಾರ್ಯನಿರ್ವಹಿಸುತಿರುವ ಉಪನ್ಯಾಸಕರ ವಿವರ ನೀಡುವುದು; 


(ಈ) ಈ ವೃಂದ ಬಲದ ಆಧಾರದಲ್ಲಿ ಮುಂಬಡಿ ಪಡೆದ ಪ್ರೌಢಶಾಲಾ ಶಿಕ್ಷಕರು ಹಾಲಿ 
ಕಾರ್ಯನಿರ್ವಹಿಸುತ್ತಿರುವವರ ವಿಷಯವಾರು ವಿವರ ನೀಡುವುದು; 


(ಉ) ಮುಂಬಡಿಿ ನೀಡುವುದು ಬಾಕಿ ಇದ್ದಲ್ಲಿ ಯಾವ ಕಾಲಮಿತಿಯಲ್ಲಿ ವೃಂದ ಬಲದ ಆಧಾರದಲ್ಲಿ 
ಕೊರತೆ ಇರುವ ಉಪನ್ಯಾಸಕರ ಹುದ್ದೆಗಳಿಗೆ ಮುಂಬಡಿಿ ನೀಡಲಾಗುವುದು? 


